ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 29ನೇ ಸಷ್ಟ೦ಬರ್‌, 2020 


ಕೊಡಗು ಜಿಲ್ಲೆಯಲ್ಲಿ ಹಾಳಾಗಿರುವ ಕಾಫಿ ಬೆಳೆಯ ಬಗ್ಗೆ ಕೇ೦ದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸುವ ಕುರಿತು 
ಶ್ರೀಮತಿ ಎಸ್‌. ವೀಣಾ ಅಚ್ಚಯ್ಯ (ವಿಧಾನ ಸಭೆಯಿಂದ ಚುನಾಯಿತರಾದವರು) :- 


979(1068) ಮಾನ್ಯ ಪೌರಾಡಳಿತ ಹಾಗೂ ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ :- 


(ಅ) ಕಳೆದ 3 ವರ್ಷಗಳಿಂದ ಸತತವಾಗಿ ಬೆಳೆ ಹಾಳಾಗಿರುವುದರಿಂದ, ಸಂಕಷ್ಟದಲ್ಲಿರುವ ಕೊಡಗು 
ಜಿಲ್ಲೆಯ ಕಾಫಿ ಬೆಳೆಗಾರರಿಗೆ ಅನುಕೂಲವಾಗುವಂತಹ ಹಾಗೂ ಕಾಣಿ ಬೆಳೆ ಪುನಶ್ಟೇತನಕ್ಕೆ 
ಪೂರಕವಾದಂ೦ತಹ ಯೋಜನೆಯನ್ನು ರೂಪಿಸಲಾಗಿದೆಯೇ ; 


(ಆ) ಕೊಡಗು ಜಿಲ್ಲೆಯ ಕಾಫಿ ಬೆಳೆಗಾರರು ಕಳೆದ 3 ವರ್ಷಗಳಿಂದ ಸತತವಾಗಿ ನಷ್ಟ 
ಅನುಭವಿಸುತ್ತಿರುವುದರ ಕುರಿತು ಕೇಂದ್ರ ಸರ್ಕಾರಕ್ಕೆ ಪರಿಣಾಮಕಾರಿಯಾದ ವರದಿಯನ್ನು 
ಸಲ್ಲಿಸಲಾಗಿದೆಯೇ ; 


(ಇ) ಸಲ್ಲಿಸಿದ್ದಲ್ಲಿ, ಜಿಲ್ಲೆಯಲ್ಲಿನ ಕಾಫಿ ಬೆಳೆಗಾರರಿಗೆ ಸತತವಾಗಿ ಆಗಿರುವ ನಷ್ಟದ ಅಂದಾಜನ್ನು ನಿಖರ 
ಅಂಕಿ-ಅಂಶಗಳೊಂದಿಗೆ ಕೇಂದ್ರ ಸರ್ಕಾರಕ್ಕೆ ಮನದಟ್ಟು ಮಾಡಿಕೊಡಲಾಗಿದೆಯೇ ; 


(ಈ) ಮಾಡಿಕೊಟ್ಟೆದ್ದಲ್ಲಿ, ಆಗಿರುವ ನಷ್ಟದ ಅಂದಾಜನ್ನು ಸರಿದೂಗಿಸಲು ಬೇಕಾದ ಅನುದಾನವನ್ನು 
ಕೇಂದ್ರ ಸರ್ಕಾರದಿಂದ ಪಡೆಯಲಾಗಿದೆಯೇ? 


